ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 16-03-2021 ಪ್ರಶ್ನೆ ಸಂಖ್ಯೆ: 193 (1222) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 
ವಿಷಯ:  ಟೋೊಯೋಟೊ ಕಿರ್ಲೋಸ್ಕರ್‌ ಕಾರಾನೆಗಳ ಬಗ್ಗೆ 


(ಅ) ಬಿಡದಿ ಬಳಿ ಇರುವ ಟೋಯೋಟೊ ಕಿರ್ಲೋಸ್ಕರ್‌ ಕಾರಾನೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; 


(ಆ) ಕಾರಾನೆಯು ಬಂದ್‌ ಆಗಿದೆಯೇ ಯಾವ ಉದ್ದೇಶಕ್ಕಾಗಿ ಕಾರ್ಬಾನೆ ಬಂದ್‌ ಆಗಿರುತ್ತದೆ; 
ಕಾರ್ನಿಕರು ಮುಷ್ಕರ ನಡೆಸುತ್ತಿದ್ದಾರೆಯೇ ; 


(ಇ) ಕಾರಾನೆಯನ್ನು ಪುನರ್‌ ಆರಂಭಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


